೬ 


ke 


pe 


ಹ 
ಕ 


ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1845 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ' 
) ! (ವಿಧಾನ ಸಭೆಯಿಂದ ಚುನಾಯಿತರಾದವರು) (ಹ 
ಉತ್ತರಿಸಬೇಕಾದ ದಿನಾಂಕ : 22-03-2021 A ' 
ಉತ್ತರಿಸುವ ಸಚಿವರು : ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
ಕ ಪ್ರಶ್ನೆ ಉತ್ತೆರ 
ಸು೦. 
(ಬೀದರ್‌ ಜಿಲ್ಲೆಯ ತಾಲ್ಲೂಕು ಮಟ್ಟಗಳಲ್ಲಿ : ಸ | 
ಸಾಂಸ್ಕೃತಿಕ ಕಲಾಭವನಗಳ ನಿರ್ಮಾಣ ಕುರಿತು) |* ಬೀದರ್‌ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ 
ಕಲಾಭವನಗಳನ್ನು ನಿರ್ನಿಸುವ ಯೋಜನೆ 
ಕನ್ನಡ ಸಂಘ-ಸಂಸ್ಥೆಗಳು 'ಮತ್ತು ಕಲಾವಿದರುಗಳು ಇರುವುದಿಲ್ಲ. 


ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು 
ತಾಲ್ಲೂಕು ಮಟ್ಟದಲ್ಲಿ ಸಾಂಸ್ಕೃತಿಕ 
ಕಲಾಭವನಗಳನ್ನು ನಿರ್ಮಿಸುವ ಯೋಜನೆ ಸರ್ಕಾರ 
ಮುಂದಿಡೆಯೆಳ ಇಲ್ಲದಿದ್ದಲ್ಲಿ, ಕಾರಣವೇನು: 


ಬೀದರ್‌ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ / ಬಯಲು 
ರಂಗಮಂದಿರಗಳನ್ನು ನಿರ್ನಿಸುವ ಯೋಜನೆ 
ಇರುತ್ತದೆ. 


ಜಿಲ್ಲೆಯಲ್ಲಿ ಎಷ್ಟು ಸಾಂಸ್ಕೃತಿಕ ಕಲಾ ಭವನಗಳಿಷಿ; 
(ತಾಲ್ಲೂಕುವಾರು ಮಾಹಿತಿ ನೀಡುವದು) 


ಬೀದರ್‌ "ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕಲಾ 
ಭವನಗಳು ಇರುವುದಿಲ್ಲ. 
ಬೀದರ್‌ ಜಿಲ್ಲೆಯ ತಾಲ್ಲೂಕು ಕೇಂದ್ರಗಳಲ್ಲಿ 
ಹಾಗೂ ತಾಲ್ಲೂಕು ವ್ಯಾಪ್ತಿಯಲ್ಲಿ ಒಟ್ಟು 03 
ಸಾಂಸ್ಕೃತಿಕ ಭವನಗಳಿವೆ. 
ಭಾಲ್ಕಿ ತಾಲ್ಲೂಕು ಕೇಂದ್ರದಲ್ಲಿ - 

02- ಬೀದರ್‌ ಜಿಲ್ಲೆಯ ಭಾಲಿ ತಾಲ್ಲೂಕು 


ಕೇಂದ್ರದಲ್ಲಿ ಬಯಲು ರಂಗಮಂದಿರ ಹಾಗೂ 


ಚೆನ್ನಬಸವೇಶ್ವರ ಗುರುಕುಲ 
ಆವರಣದಲ್ಲಿ ಸಾಂಸ್ಕೃತಿಕ ಭವನ. 
ಬೀದರ್‌ ಜಿಲ್ಲೆಯ ಔರಾಬ್‌ ತಾಲ್ಲೂಕಿನ 
ಕಮಲನಗರದಲ್ಲಿ 01 ಚನ್ನಬಸವ ಪಟ್ಟದೇವರ 
ಹೆಸರಿನಲ್ಲಿ-ಸಾಂಸ್ಕೃತಿಕ ಭವನ. 


ಸಮುಚ್ಚಯ 


ತಾಲ್ಲೂಕು ಮಟ್ಟಿದಲ್ಲಿ ಕಲಾಭವನಗಳು' ಇಲ್ಲದಿದ್ದರೆ 
ಯಾವಾಗ ನಿರ್ನಿಸಲಾಗುವುದು? 


ಪ್ರಶ್ನೆ ಉದ್ಭವಿಸುವುದಿಲ್ಲ. ' 


ಕಡತ ಸಂಖ್ಯೆ: ಕಸಂವಾ 27 ಕಬಿಸ 2021 


“, 


ವ್‌ 


RNS 
(ಅರವಿ೦ದ ಲಿಂಬಾವಳಿ): 


ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


